ಕರ್ನಾಟಕ ವಿಧಾನ ಪರಿಷತ್ತು 


_ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1115 

ಸದಸ್ಯರ ಹೆಸರು" ಶ್ರೀಮರಿತಿಬ್ಬೇಗೌಡ 

ಉತ್ತರಿಸುವ ಸಚಿವರು ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ 

ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 

ಉತ್ತರಿಸುವ ದಿನಾಂಕ 29.09.2020 

ಕ್ರ. 

ಸಂ CN ಉತ್ತರ 

ಅ | ತೋಗಾರಿಕೆಇಲಾಖೆಯತೋಟಗಳಲ್ಲಿಕಾ | ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ, | 
ರ್ಯವಿರ್ವಹಿಸುತ್ತಿರುವ ಖಾಯಂ | ತೋಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ |' 
ಹಾಗೂ ಗುತ್ತಿಗೆ ಆಧಾರದ ನೌಕರರ! ಸಂಖ್ಯ 
ಸಂಖ್ಯವಿಷ್ಟು: " 1) ಖಾಯಂನೌಕರರಸಂ೦ಖ್ಯೆ: 542' | | 

ನ 2 ಹೊರಗುತ್ತಿಗೆಆಧಾರದತೋಟಗಾರರಸಂಬ್ಯೆ: 530 

ಆ [ಇವರುಗಳಿಗೆ ನೀಡುತ್ತಿರುವ ಮಾಸಿಕ] 1) ತೋಟಗಾರಿಕೆ ಸಹಾಯಕರು - ರೂ.23500-47650/- | 
ವೇತನವೆಷ್ಟು (ಪ್ರತ್ಯೇಕವಾಗಿ ವಿವರ 2) ತೋಟಗಾರದು-ರೂ.17000 28950: 0 | 
ನೀಡುವುದು) 3) ಹೊರಗುತ್ತಿಗೆ ತೋಟಗಾರರು-ರೂ.10010-19945/- 

ಇ [ಗುತ್ತಿಗೆ ನೌಕರರಿಗೆ ಸಕಾಲದಲ್ಲಿ ಹೌದು | 
ಪೇತನವನ್ನು ನೀಡಲಾಗುತ್ತಿದೆಯೆ: | 

ಈ ಪಾರ್‌ ಇರವ ಹಡಗನ್ನು ಖಾಯಂ ನೌನರರಿಗೆ ಸಂಬಂಧಿಸಿದಂತೆ ತೋಟಗಳಲ್ಲಿ 

| (ವರ್ಗವಾರು ವಿವರ ನೀಡುವುದು): ಖಾಲಿ'ಇರುವ ಹುದ್ದೆಗಳ ಸಂಖ್ಯೆ ವರ್ಗವಾರು: 
1) ತೋಟಗಾರಿಕೆ ಸಹಾಯಕರು ಗ್ರೂಪ್‌ "ಸಿ"-85 
| 2ಬ ತೋಟಗಾರರು ಗ್ರೂಪ್‌.”ಡಿ”-863 
. | 

ಉ ಗುತ್ತಿಗೆ '" ನೌಕರರನ್ನು ಖಾಯಂ | ಅನ್ವಯಿಸುವುದಿಲ್ಲ. 
ಗೊಳಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು : 

ಊ ಸದರಿ ಹುದ್ದೆಗಳನ್ನು 'ಯಾವ|» ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ, ಖಾಲಿ 
ಕಾಲಮಿತಿಯಲ್ಲಿ ಭರ್ತಿ] ಇರುವ ಖಾಯಂ ಹುದ್ದೆಗಳನ್ನು ಭರ್ತಿಮಾಡಲು | 
ಮಾಡಲಾಗುವುದು - ' ಕುಮವಹಿಸಲಾಗುತ್ತಿತ್ತು. ಆದರೆ ಆರ್ಥಿಕಇಲಾಖೆಯ 

ಸುತ್ತೋಲೆ ಸಂ: ಆಇ 03 ಡಿಇಎಂ೦ 20, ದಿ:6-7-2020 
ರನ್ಟಯ 2020-21 ಸೇ ಸಾಲಿನ ಆರ್ಥಿಕ ವರ್ಷದಲ್ಲಿ 
ಕಲ್ಯಾಣ ಕರ್ನಾಟಿಕದ ವೃಂದದ ಹುದ್ದೆಗಳು ಮತ್ತು | 
ಬ್ಯಾಕ್‌ ಲಾಗ್‌ ಹುದ್ದೆಗಳನ್ನು ಸೇರಿದಂತೆ ಎಲ್ಲಾ 
ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ 
ಮಾಡುವುದನ್ನು ಮುಂದಿನ ಆದೇಶದವರೆಗೆ 
ತಡೆಯಿಡಿಯಲಾಗಿದೆ. ಹಾಗೂ ಈಗಾಗಲೇ ಆರ್ಥಿಕ | 
ಇಲಾಖೆಯ ಅನುಮತಿ ಪಡೆದ ನೇಮಕಾತಿಯ 
ವಿವಿಧ ಹಂತದಲ್ಲಿರುವ ಹುದ್ದೆಗಳಿಗೂ ಸಹ ಈ। 


ಮ 


| 
| 
| 
| 
| 


ಆದೇಶ ಅನ ಯವಾಗುತ್ತ ದೆ. ಆದ ನನವ | 
ನೇಮಕಾತಿಯ ವಿವಿಧ ಹಂತದಲ್ಲಿದ್ದ | 
ಪ್ರಕ್ರಿಯೆಯನ್ನು ತಡ ಹಿಡಿಯಬಾಗಿದೆ. | 
ಮುಂದುವರೆದು ಈ ಬಗ್ಗೆ ಆರ್ಥಿಕ ಇಲಾಖೆಯಿಂದ | 

ಸೂಕ್ತ. ಆದೇಶವಾದ ನಂತರ ಖಾಲಿ ಇರುವ ನೇರ | 
ನೇಮಕಾತಿ ಹುದ್ದೆಗಳನ್ನು: ಭರ್ತಿಮಾಡಲು | | 


HORT} 422 HGM 2020 


ಕ್ರಮವಹಿಸಲಾಗುತ್ತದೆ. | 


(€ NE 


ತೋಟಿಗಾರಿಕ್‌ಮೆತ್ತು ಯೋಜನೆ, ಕಾರ್ಯಕ್ರಮ 
ಸೆ೦ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


